ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ [110 
. [ಸದಸ್ಯರ ಹೆಸರು ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕು 
ಉತ್ತರಿಸುವ ದಿನಾಂಕ 08-12-2020 
ಉತ್ತರಿಸುವ ಸಚಿವರು ಮಾನ್ಯ ನಗರಾಭಿವೃದ್ಧಿ ಸಚಿವರು 
ಈ. ಪಶ್ನೆ ಉತ್ತರ 


ಸಂ 


ಅ) | ಮಂಡ್ಯ ನಗರದ ವಿವೇಕಾನಂದ ನಗರ 
ಬಡಾವಣೆಯನ್ನು" (ಮಂಡ್ಯ ಕೆರೆ 
ಅಂಗಳ) ಮಂಡ್ಯ ನಗರಾಭಿವೃದ್ಧಿ 
ಪ್ರಾಧಿಕಾರ ದಿಂದ ಯಾವಾಗ ಅಭಿವೃದ್ದಿ 
ಪಡಿಸಲಾಯಿತು: 


ಮಂಡ್ಯ ನಗರದ ವಿವೇಕಾನಂದನಗರ ಬಡಾವಣೆಯನ್ನು ಮಂಡ್ಯ 
ನಗರಾಭಿವೃದ್ದಿ ಪ್ರಾಧಿಕಾರದಿಂದ 1998ನೇ ಸಾಲಿನಲ್ಲಿ 
ಅಭಿವೃದ್ದಿಪಡಿಸಲಾಗಿದೆ. 


ಆ | ಈ ಬಡಾವಣೆಯ ಬಗ್ಗೆ ಸಿಬಿಐ ತನಿಖೆ 
ನಡೆದಿದ್ದು - ಸದರಿ ತನಿಖಾ ವರದಿ 
; ಬಂದಿದೆಯೆಣ ಬಂದಿದ್ದಲ್ಲಿ, ವಿವರ 
ನೀಡುವುದು; ಈ ಬಗ್ಗೆ ಸರ್ಕಾರ 
| ಕೆಗೊಂಡ ಕ್ರಮಗಳೇನು: 


| ವಿದ್ಯಾನಾಗೇಂದ್ರ, ಅಂದಿನ ಅಧ್ಯಕ್ಷರು, ಮಂಡ್ಯ ನಗರಾಭಿವೃದ್ಧಿ 


ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ ಡಿ 01 ಸಿಐಡಿ 2014, ದಿನಾ೦ಕ | 
09012014 ರಲ್ಲಿ, ಮಂಡ್ಯ ನಗರಾಭಿವೃದ್ದಿ ಪ್ರಾಧಿಕಾರದ 

ವತಿಯಿಂದ ನಿವೇಶನ ಹಂಚಿಕೆಯಲ್ಲಿ ನಡೆದಿರುವ 

ಅವ್ಯವಹಾರಗಳ ಬಗ್ಗೆ ತನಿಖೆ ನಡೆಸಲು ಪ್ರಕರಣವನ್ನು ಸಿ.ಬಿ.ಐ.ಗೆ 

ವಹಿಸಲಾಗಿತ್ತು. ಅದರಂತೆ, ಸಿ.ಬಿ.ಐ ಸಂಸ್ಥೆಯು ಪ್ರಕರಣದ ತನಿಖೆ 

ನಡೆಸಿ ಪತ್ರ. ಸಂಖ್ಯೆ:ಆರ್‌.ಸಿ.21(ಎ)/ಸಿಬಿಐ/ಎಸಿಬಿ/ ಬಿಎಲ್‌ಆರ್‌/ 

8719 ರಲ್ಲಿ ದಿನಾಂಕ 29.122015 ರಂದು ಸಿಬ್ಬಂದಿ ಮತ್ತು 

ಆಡಳಿತ ಸುಧಾರಣೆ ಇಲಾಖೆಗೆ ತನಿಖಾ ವರದಿಯನ್ನು ಸಲ್ಲಿಸಿತ್ತು. 

ಸದರಿ ' ವರದಿಯನ್ವಯ ಆರೋಪಿತ ಅಧಿಕಾರಿ / ನೌಕರರ, 

ಜನಪ್ರತಿನಿಧಿಗಳನ್ನು  ಅಭಿಯೋಗಗೊಳಿಸಲು ಮಂಜೂರಾತಿ 

ನೀಡುವ ಬಗ್ಗೆ ಉಳಿದ ನೌಕರರ ವಿರುದ್ಧ ಇಲಾಖಾ ವಿಚಾರಣೆ 

ನಡೆಸುವ ಬಗ್ಗೆ ಮತ್ತು ವಿಯಮಬಾಹಿರವಾಗಿ ಹಂಚಿಕೆ 

ಮಾಡಿರುವ 107 ಬಿಡಿ ನಿವೇಶನಗಳನ್ನು ರದ್ದುಗೊಳಿಸುವ ಬಗ್ಗೆ 

ಕ್ರಮ ಕೈಗೊಳ್ಳುವಂತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ | 
ಇಲಾಖೆಯು ದಿನಾಂಕ 20.04.2016ರ ಅನಧಿಕೃತ ಟಿಪ್ಪಣಿಯಲ್ಲಿ 

ಕೋದರಿರುತ್ತದೆ. 

| 
ಈ ಹಗರಣವನ್ನು ಸಿಬಿಐಗೆ ವಹಿಸುವ ಮುನ್ನವೇ 

ನಿಯಮಬಾಹಿರ 107 ಬಿಡಿ ನಿವೇಶನಗಳನ್ನು ಹಂಚಿಕೆ ಮಾಡಲು ' 
ಪ್ರಾಧಿಕಾರವು ಕೈಗೊಂಡಿದ್ದ ನಿರ್ಣಯವನ್ನು, ಕರ್ನಾಟಕ ! 
ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ, 1987ರ ಕಲ೦.67(3) 

ರನ್ನಯ ರದ್ದುಪಡಿಸಲಾಗಿದೆ. a 


ಸದರಿ ವರದಿಯನ್ವಯ, ಪ್ರಕರಣದಲ್ಲಿ ಭಾಗಿಯಾಗಿದ್ದ ಶ್ರೀಮತಿ 


ಪ್ರಾಧಿಕಾರ ಮತ್ತು ಶ್ರೀ ಎಂ.ಿ.ಚಿಕ್ಕಣ್ಣ ಅಂದಿನ ಸದಸ್ಯರು, 
ಮಂಡ್ಯ ನಗರಾಭಿವೃದ್ದಿ ಪ್ರಾಧಿಕಾರ ಇವರುಗಳ ವಿರುದ್ಮ | 
ಅಭಿಯೋಜನಾ ಮಂಜೂರಾತಿ ನೀಡಲಾಗಿದೆ. | 

| 
ಅದೇ ರೀತಿ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಶ್ರೀ ಶ್ರೀನಿವಾಸ, ಶ್ರೀ ! 
ಎ.ಬಿ. ರಮೇಶ್‌ ಬಂಡಿಸಿದ್ದೇಗೌಡ ಮತ್ತು ಶ್ರೀ ಸಿ.ಎಸ್‌.ಪುಟ್ಟರಾಜು, 
ಮಾನ್ಯ ಶಾಸಕರುಗಳು ಇವರುಗಳ ವಿರುದ್ದ ಅಭಿಯೋಜನಾ 
ಮಂಜೂರಾತಿ ಪಡೆದುಕೊಳ್ಳಲು ಸಕ್ಷಮ ಪ್ರಾಧಿಕಾರಕ್ಕೆ ಪ್ರಸ್ತಾವನೆ 
ಸಲ್ಲಿಸುವಂತೆ ಸಿ.ಬಿ.ಐ ಸಂಸ್ಥೆಗೆ ತಿಳಿಸಲಾಗಿರುತ್ತದೆ. 


ಉಳಿದ 12 ಜನ ಖಾಸಗಿ ವ್ಯಕ್ತಿಗಳನ್ನು ಅಭಿಯೋಜನೆಗೆ 
ಒಳಪಡಿಸಲು ಸಿ.ಬಿ.ಐ ಸಂಸ್ಥೆಗೆ ತಿಳಿಸಲಾಗಿದೆ. 


ಉಳಿದಂತೆ, ಆ ಸಮಯದಲ್ಲಿ ಮಂಡ್ಯ ನಗರಾಭಿವೃದ್ದಿ 
ಪ್ರಾಧಿಕಾರದಲ್ಲಿ ಕಾರ್ಯನಿರ್ವಹಿಸಿದ್ದ ಇತರೆ ಇಲಾಖೆಯ 
ಅಧಿಕಾರಿ / ನೌಕರರ ವಿರುದ್ಧ ತನಿಖೆ ನಡೆಸಲು ಸಿ.ಬಿ.ಐ ಸಂಸ್ಥೆಗೆ 
ಅಭಿಯೋಜನಾ ಮಂಜೂರಾತಿ ನೀಡುವ ಬಗ್ಗೆ ಕ್ರಮ 
ಕೈಗೊಳ್ಳುವಂತೆ ಸಂಬಂಧಪಟ್ಟ ಇಲಾಖೆಗಳಿಗೂ ಸಹ ನಿರ್ದೇಶನ 
ನೀಡಲಾಗಿದೆ. 

ಅದರಂತೆ, ಸಂಬಂಧಪಟ್ಟ ಇಲಾಖೆಗಳೂ ಸಹ ತಮ್ಮ ಇಲಾಖೆಯ 
ಅಧಿಕಾರಿ / ನೌಕರರ ವಿರುದ್ಧ ತನಿಖೆ ನಡೆಸಲು ಸಿ.ಬಿ.ಐ ಸಂಸ್ಥೆಗೆ 
ಅಭಿಯೋಜನಾ ಮಂಜೂರಾತಿ ನೀಡಿರುತ್ತವೆ. 


ಆ ಸಮಯದಲ್ಲಿ ಮಂಡ್ಯ ನಗರಾಭಿವೃದ್ದಿ ಪ್ರಾಧಿಕಾರದಲ್ಲಿ 
ಕಾರ್ಯನಿರ್ವಹಿಸಿದ್ದ ನಗರಾಭಿವೃದ್ದಿ ಇಲಾಖೆ ವ್ಯಾಪ್ತಿಗೆ 
ಒಳಪಡುವ ಅಧಿಕಾರಿ / ನೌಕರರ ವಿರುದ್ಧ ಇಲಾಖಾ ವಿಚಾರಣೆ 
ನಡೆಸಲು ನಿವೃತ್ತ ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಧೀಶರನ್ನು ವಿಚಾರಣಾಧಿಕಾರಿಯನ್ನಾಗಿ 
ನೇಮಿಸಲಾಗಿರುತ್ತದಬೆ. ವಿಚಾರಣೆಯ ಚಾಲ್ತಿಯಲ್ಲಿರುತ್ತದೆ.” 


ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರವು ನಿರ್ಮಿಸಿರುವ 
ವಿವೇಕಾನಂದ ನಗರ ಬಡಾವಣೆಯಲ್ಲಿ ಸುಮಾರು 274 
ನಿವೇಶನಗಳನ್ನು ನಿಯಮಬಾಹಿರವಾಗಿ ಹಂಚಿಕೆ ಮಾಡಿರುವ 
ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಸಲು ಸರ್ಕಾರದ ಆದೇಶ ಸಂಖ್ಯೆ: 
ಒಣ 278 ಸಿಡಿ 2014, ದಿನಾಂಕ 22.01.2016 ರಲ್ಲಿ ಸಿ.ಬಿ. 
ಸಂಸ್ಥೆಗೆ ವಹಿಸಲಾಗಿರುತ್ತದೆ. ಈ ಬಗ್ಗೆ ಸಿ.ಬಿ.ಐ ಸಂಸ್ಥೆಯು ತವಿಖೆ 
ನಡೆಸಿ ದಿನಾಂಕ 13.01.2020 ರಂದು ಸ್ವಯಂ ವೇದ್ಯ 
ಟಿಪ್ಪಣಿಯನ್ನು ಸಲ್ಲಿಸಿರುತ್ತದೆ ಮತ್ತು ದಿನಾಂಕ 29.09.2020ರ 
ಪತ್ರದಲ್ಲಿ, C॥ಂsur ಔೀpಂಗ ನ್ನು ಮಾನ್ಯ ನ್ಯಾಯಾಲಯಕ್ಕೆ 
ಸಲ್ಲಿಸಿರುವುದಾಗಿ ಸಿ.ಬಿ ಸಂಸ್ಥೆಯು ತಿಳಿಸಿರುತ್ತದೆ. ಸದರಿ 
Closure Report ನ್ನು ಪಡೆಯಲು ಕ್ರಮವಹಿಸಲಾಗುತ್ತಿದೆ. 


ಇ /|ಈ ಬಡಾವಣೆಯಲ್ಲಿ ಮೂಲ 


ಸೌಲಭ್ಯಗಳು ' ಇಲ್ಲದಿರುವುದು ಬಂದಿದೆ. 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಈ) | ಮೂಲ ಸೌಲಭ್ಯ ಒದಗಿಸಲು ಸರ್ಕಾರ | ಸರ್ಕಾರದ ಆದೇಶ ಸಂಖ್ಯೆ: ನಅಇ 370 ಮೈಅಪ್ರಾ 2016, ದಿನಾಂಕ 


ಕೈಗೊಂಡ ಕ್ರಮಗಳೇನು? 


23.09.2020 ರಲ್ಲಿ ಸದರಿ ಬಡಾವಣೆಗೆ ಕುಡಿಯುವ ನೀರು 
ಸರಬರಾಜು ಮತ್ತು ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವ 
ಕಾಮಗಾರಿಗಳ ರೂ.1646 ಕೋಟಿ ಅಂದಾಜು ಪಟ್ಟಿಗೆ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 


ಸಂಖ್ಯ: ನಅಇ 315 ಮೈಅಪ್ರಾ 2020 (ಇ) 


ಎ. ಬಸವರಾಜ) 
" ವಗರಾಭಿವೃದ್ಧಿ ಸಚಿವರು. 


